ಎ. ಅರಾ 


ಎ.ಎ. ಇ... ಹೋತ... ನು 


ಶ್ರೀ ಕೆ. ಜಿ. ಭಟ್‌ಸೂರಿ* 


ಉತ್ತರ ಕನ್ನಡ ಜೆಲ್ಲೆಯ ಕಾಷ್ಠ ಶಿಲ್ಪಕಲೆ-ಒಂದು ಭನ್ಪಣಿ 


ಕರ್ನಾಟಕ, ಅದರಲ್ಲೂ ಉತ್ತರೆ ಕನ್ನಡ ಜಿಲ್ಲೆ 
ಹಲವು ತೆರನಾದ ಕಲೆಗಳ ತವರೊರು. ರೂವಾರಿ 
ತನ್ನ ಕಲೆಯ ನಿರ್ಮಾಣಕ್ಕೆ ಮರವನ್ನಾಗಲೀ, 
ಕಲ್ಲನ್ನಾಗಲೀ ಅಥವಾ ಮೆಣ್ಣನ್ನಾಗಲೀ ಬಳ 
ನೊ ಆಸವಾ ಒಂದು 

ಪಿಕ ಮೂರ್ತಿಯನ್ನೋ ನಿರ್ಮಿಸುತ್ತಾನೆ, 
ಹೀಗೆ ನಿರ್ಮಿಸುವ “ಶಿಲ್ಪಕಲೆ ಬರೀ ಪ್ರತಿಮೆ 
ಅಥವಾ ದೇವತೆಯ ವಿಗ್ರಹವನ್ನು ರೂಪಿಸುವ ಕಲೆಗೆ? 
ಸೀಮಿತವಾಗಿಲ್ಲ. ತನ್ನ ಮನಸ್ಸಿನ ಭಾವನೆಗಳನ್ನು 
ಒಂದು ಸ್ಥಿರ ಮಾಧ್ಯಮದ ಮೂಲಕ ತೋರಿಸುವು 


ದುಂಟು.! ಒಂದಲ್ಲ ಒಂದು ರೀತಿಯಿಂದ ಸೌಂದರ್ಯ : 


ಪ್ರಜ್ಞೆ ಉಪಯುಕ್ತತೆ ಮತ್ತು ಆಧ್ಯಾತ್ಮಿಕತೆಯ 
ಸಮನ್ವಯ ಧರ್ಮವು ಕಲೆಯಲ್ಲಿ ಕಾಣುವ ವೈಶಿಷ್ಟ್ಯ. 
ಇಲ್ಲಿ ಗುಡಿಗಾರಿಕೆ ಅಥವಾ ಗುಡಿಗಾರರ ಕಲೆಯನ್ನು 
ಪ್ರಧಾನವಾಗಿರಿಸಿಕೊಂಡು ಅವರ ಕಲಾ ಸಂಪ್ರದಾಯ 
ನನ್ನು ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತ ಮಾಡಿ, 
ಒಂದು ಪರಿಚಯವನ್ನು ಮಾತ್ರ ಇಲ್ಲಿ ಮಾಡುತ್ತಿ 
ದ್ಹೀನೆ. 


ಗಂಧದ ಕೆತ್ತನೆ, ಬೆಂಡಿನಹಾರ, ತುರಾಯಿ 
(ಸುಗ್ಗಿ ಕುಣಿತದಲ್ಲಿ ಬಳಸುವ ಬೆಂಡಿನ ತುರಾಯಿ) 
ಗುಡಿಗೋಪುರದ ಮರದ ವಿನ್ಯಾಸ, ಶಿಲ್ಪಕಲೆ, ಸ್ಕಂಬಗಳ 


* ಶಾಸನ ತಜ್ಞ ಪ್ರಾಜ್ಯನ 
೧ 
1 ಶಿವರಾಮ ಕಾರೆಂತೆ, ಕೆ. 


ಇತಿಹಾಸ ದರ್ಶನ (143 


ನಿರ್ಮಾಣ, ಕೆಲವು ಅಲಂಕೃತ ಗೃಹೋಪಯೋಗಿ 
ಸೀಠೋಪಕರಣ ಭಿತ್ರಿಫಲಕ ಮುಂತಾದವುಗಳಲ್ಲಿ 
ಈ ಗುಡಿಗಾರ ಕಲಾಕಾಶಲ್ಯ ಎದ್ದು ಕಾಣುತ್ತದೆ. 


ಮರದ ಕೆತ್ತನೆಕಲೆಯ ಸಂಪ್ರದಾಯ ಹೆಚ್ಚಿನ 
ಮಟ್ಟಿಗೆ ದೇವಾಲಯ ರಥಗಳಲ್ಲಿ ಕಾಣಬಹುದು. 
ರಥಗಳ ಸಟ್ಟಕೆಯಲ್ಲ ರಾಮಾಯಣ, ಮಹಾಭಾರತ 
ಹಾಗೂ ಪೌರಾಣಿಕ ವಿಷಯಕ್ಕೆ ಸಂಬಂಧಪಟ್ಟಿ 
ಕಥಾನಕಗಳು, ಯಾಳಿ, ಶಾರ್ದೂಲ, ಗಜ ಮೆತ್ತು 
ಹೆಂಸಗಳ ಕಲಾತ್ಮಕ ನಿರೂಪಣೆ ಕಂಡು ಬರುತ್ತದೆ. 
ಉದಾಹೆರಣೆಗಾಗಿ ಕುಮಟಾ ತಾಲ್ಲೂಕಿನ ಧಾರೇಶ್ವರ 
ದೇವಾಲಯ, ಶಿರಸಿ ತಾಲ್ಲೂಕಿನ ಬನವಾಸಿ, ಹೊನ್ನಾ 
ವರದ ರಾಮಮಂದಿರದ ಹೊರಾವರಣದಲ್ಲಿ ನಿಲ್ಲಿಸಿರುವ 
ರಥ, ಇವುಗಳಲ್ಲಿ ಇಂಥ ಕೆಲವು ಅಪೂರ್ವ ಕಲಾಕೃತಿ 
ಗಳು ಪ್ರತಿಬಿಂಬಿತವಾಗಿವೆ. ಹಿಂದಿನೆ ಸೂಪಾ 
ತಾಲ್ಲೂಕಿನ (ಇಂದಿನ ಜೋಯಡಾ) ದೊಧೆಗಾಳಿಯಲ್ಲಿ 
ರಾಮೇಶ್ವರ ದೇವಾಲಯಗಳ ಸ್ತಂಬದೆ. ಮೇಲೆ 
ದಶಾವತಾರ ಮತ್ತು ಕಾಮಸೂತ್ರದ ಸ್ವಾರಸ್ಯಕರ 
ಸಟ್ಟಕೆ ಇದೆ. ಕುಮಟಾದ ಮಹಾಲಸ ನಾರಾಯಣ 
ದೇವಾಲಯದ ಭುವನೇಶ್ವರಿಯು ಸುಂದರ ಕೆತ್ತನೆ 
ಯಿಂದೊಡಗೂಡದೆ. 


ಮುರುಡೇಶ್ವರದಿಂದ ಒಂದೂವರೆ 4, ಮೀ, 


ಲಯ ನಿರ್ದೇಶನಾಲಯ ಅರಮನೆ ಅವರಣ, ಮೈಸೂರು-೫೭೦ ೦೦೧ 
೯೭೫ : ಭಾರತೇಯ ಶಿಲ್ಪ ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ಪುಟ-೧ 


೧೦೫ 


ಅಂತರದಲ್ಲಿ ತೂದಳವೇ ನದಿಯ ದಂಡೆಯ ಮೇಲೆ 
ಮರದಿಂದ ಕೆತ್ತಲ್ಪಟ್ಟ ಹೆದಿನಾರು ಮೂರ್ತಿಗಳು 
ದೊರಿತಿವೆ.೨? ಇವುಗಳಲ್ಲಿ ಮುಖ್ಯವಾದುದು ನೇತ್ರಾಣಿ 
ಜಟಕ, ನೇತ್ರಾಣಿ ಬಹುಶ; ಸಮೀಪದ ಗುಡ್ಡದ 
ಹೆಸರಿರಬೇಕು. ನೇತ್ರಾಣಿ ಜಟಕ ಎನ್ನುವ ಮಾತು 
ನೇತ್ರಾಣಿ ಗುಡ್ಡದ ಪಾಲಕನಿರಬೇಕು. ನೇತ್ರಾಣಿ 
ಜಟಕ ೧೨೦ ಸೆಂ. ಮೀ. ಎತ್ತರವಿದ್ದು, ನಿಂತಭಂಗಿ 
ಯಲ್ಲಿದ್ದು, ತಲೆಯ ಮೇಲೆ ಹಾನಿನ ಹೆಡೆಯಿದೆ. 
ಕೈಯಲ್ಲಿ ದಾಂಡು ಹಿಡಿದಿದೆ. ಗಡ್ಡ, ಮೀಸೆ ಎದ್ದು 
ಕಾಣುತ್ತದೆ. ವೀರಮಾಸ್ತಿ, ಮಲ್ಲಿಮಾಸ್ತಿ ಮತ್ತು 
ಮಾಮಾಸ್ತಿ ನೇತ್ರಾಣಿ ಜಬಿಕನ ಪತ್ತಿಯರು. ಐದನೆ 
ಯದು ಬಾಳಬಂಟಿ, ಆರನೆಯದು ಕುಡುರೆ ವೀರಪ್ಪ 
ನೆಂದು, ಲೋಕಾರೂಢಿಯಲ್ಲಿರುವ ಮಾತು. ಕುದುರೆ 
ವೀರಪ್ಪ ಹೆಸರಿಗೆ ತಕ್ಕಂತೆ ಕುದುರೆಯ ಮೇಲೆ ಕುಳಿತು 
ಸವಾರಿ ಮಾಡುತ್ತಿರುವ ದೈವವಾಗಿದ್ದು, ನಿಜಕ್ಲೂ 
ಸುಂದರವಾಗಿದೆ... ಈತ ಉದ್ದನೆಯ ನಿಲುವಂಗಿ 
ಧರಿಸಿದ್ದಾನೆ. ಟೋಪಿಯನ್ನು ಧರಿಸಿದ ರೀತಿ ಇಂಗ್ಲೀಷ್‌ 
"ಹ್ಯಾಟ್‌? ಮಾದರಿಯದು. ಏಳನೆಯದು ಯಕ್ಷಿಕಂಬ 
ಈ ಕಂಬದ ಸುತ್ತಲೂ ಹಾನಿನ ಹೆಡೆಯ ಲಾಂಛನವಿದೆ. 
ಇದರ ಹೊರತಾಗಿ ಮಾಸ್ತಿ ಮನೆಯಲ್ಲಿ ಇನ್ನೂ 
ಮೂವತ್ತು ಮರದ ಮೂರ್ತಿಗಳಿವೆ. ಇವುಗಳ ಕಾಲ 
ವನ್ನು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ. ಹಾಗೇ 
ಕಲಾತ್ಮಕತೆಯ ದೃಷ್ಟಿಯಿಂದ ಮತ್ತು ಪ್ರಾದೇಶಿಕ 


ಅ ಛೆ 
ಜಾನಸದದ ಐತಿಹ್ಯದ ದೃಷ್ಟಿಯಿಂದ ಮಹತ್ವ 
ದಾಗಿದೆ. 
೦ 
ಕರ್ನಾಟಕ ವಿಶ್ವವಿದ್ಯಾನಿಲಯದ ವಸ್ತು 


ಸಂಗ್ರಹಾಲಯದಲ್ಲಿ ೧೬-೧೭ನೇ ಶತಮಾನಕ್ಕೆ ಸೇರಿದೆ 
ಕಿನ್ನರಿ, ಮೂಲತ : ಹೊನ್ನಾವರ ತಾಲ್ಲೂಕಿನ ಔಸ 
ಹಳ್ಳಿ ಗ್ರಾಮಕ್ಕೆ ಸೇರಿದೆ. ಇದು ೪೦ ಸೆಂ. ಮೀ. 
ಎತ್ತರವಿದ್ದು, ಕೈಬಳೆ, ತೋಳಬಂದಿ, ಕಿರೀಟ ಮತ್ತು 


ಆಭರಣಗಳಿಂದ ಅಲಂಕರಿಸಲ್ಪಟ್ಟಿವೆ. ಮೇಲ್ಭಾಗ 


ಹೆಂಗಸಿನೆ ರೂಪ, ಕೆಳಭಾಗ ಒಂದು ಪಕ್ಷಿಯ ಬಾಲ 
ದಂತಿದ್ದು ಮೇಲಕ್ಕೇರಿ ನಿಂತಿದ್ದು, ನೃತ್ಯ ಭಂಗಿಯಲ್ಲಿದೆ. 
ಕಿನ್ನರಿ ಧರಿಸಿದ ಕಿನಿಯೋಲೆಯ ಮೇಲ್ಭಾಗದಲ್ಲಿ 
ಬುಗುಡಿಯಾಕಾರ ಮತ್ತು ಎರಡು ಕಿವಿಗೂ ಲೋಲಕ 
ಮತ್ತು ಕೆಳಭಾಗದಲ್ಲಿ ಬೆಂಡೋಲೆ ಧರಿಸಿದೆ. ಕೊರಳಲ್ಲಿ 
ಹೆಲವಾರು ಪದಕಗಳಿವೆ. ಎಡಗೈಯಲ್ಲಿ ಉದ್ದ ದಂಟಿನ 


ಮೊಗ್ಗನ್ನು ಹಿಡಿದಿದೆ. ಎಡಕ್ಕೆ ತುಸು ವಾಲಿವಂತಿದೆ. 
ಬಲಗೈ ಮುಂದಿದೆ. ಕೆಳಭಾಗದಲ್ಲಿ ಕಟಿಬಂಧ 
ಮತ್ತಿತರ ಟೊಂಕದ ಅಭರಣಗಳಿವೆ. ಹಣೆಯಲ್ಲಿ 
ನಾಮದ ಲಂಬಾಕಾರದ ಗುರುತಿದೆ. 

ಉತ್ತರ ಕನ್ನಡ ಜಿಲ್ಲೆ ಯಲ್ಲಿ ಗ್ರಾಮದೇವಿ 
ಪೊಜೆ. ಹೆಚ್ಚು ಪ್ರಚಲಿತವಿದೆ. ಉದಾಹರಣೆಗಾಗಿ 


ಶಿರಸಿ ಮಾರಿಕಾಂಬೆ. ಮರಗೆತ್ತನೆಯ ಕಲಾಕೌಶಲ್ಯಕ್ಕೆ 
ಇದೊಂದು ಉತ್ತಮ ನಿದರ್ಶನ. ಸುಮಾರು 
ನಾಲ್ಕು ಮೀ. ಎತ್ತರದ. ಈ ಮೂರ್ತಿ ನಿಂತ 
ಭಂಗಿಯಲ್ಲಿದ್ದು ಅಸ್ಟಭುಜಳಾಗಿ ಆಯುಧಗಳನ್ನು 
ಹಡಿದಿದ್ದಾಳೆ. ಈಕೆ ಸಿಂಹ ವಾಹೆನೆ. ಈ ಸುಂದರ 
ಮೂರ್ತಿಯ ಮುಖ ಭಾವದಲ್ಲಿ ಶಕ್ತಿ ಸ್ವರೂಪ 


ಹಾದಿ 


ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ, ಮಾರೆಮ್ಮ 


ಮೂಲತಃ ಈ ಭಾಗದ ಜನಪ್ರಿಯ ಗ್ರಾಮ 
ದೇವತೆ,3 
ಒಟ್ಟಿನಲ್ಲಿ ಮರದ ಕೆತ್ತನೆಯ ಈ ಕಲಾತ್ಮಕ 


ಕೃತಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು 
ಬರುತ್ತವೆ. ಇದು ವಾಸ್ತವವಾಗಿ ಉತ್ತರ ಕನ್ನಡದ 
ಗುಡಿಗಾರರ ಶೀಮಂತ ಕಲಾಸರಂಸರಿಯನ್ನು ಪ್ರತಿನಿಧಿಸು 
ತ್ತದೆ, ಇಲ್ಲಿ ಕೆಲವು ಮೂರ್ತಿಗಳ ಕಾಲವನ್ನು ನಿರ್ದಿಷ್ಟ 
ವಾಗಿ ಹೇಳಲಾಗದಿದ್ದರೂ ಕಲಾತ್ಮಕ ಕೆತ್ತನೆಯ ದೃಷ್ಟಿ 
ಯಿಂದ ಉತ್ತರ ಕನ್ನಡ ಜಿಲ್ಲೆ ತನ್ನದೇ ಆದ ವಿಶಿಷ್ಟ 
ಸ್ಥಾನವನ್ನು ಪಡೆದಿದೆ. ಎಂಬುದು ಸ್ಪಷ್ಟವಾಗುತ್ತದೆ. 
ಸ್ಥಳೀಯವಾಗಿ ಲಭ್ಯವಿರುವ ಮರಮಟ್ಟಿಗಳು ಈ 


2 Panchamukbi, ಔ, 5, 1941 : Annual Report on Kannada Research in Bombay 
Province for the year 1939-40, Dharwar, P. 28. 


3 Bhat 5೦೦11, K. ಆ 1987: Art 


and Architecture of North Kanara (Early Medieval 


Phase) (Unpublished Ph. D., Thesis) University of Mysore, PP. 301-303. 


ಇತಿಹಾಸ ದರ್ಶನ 


ಬಗೆಯ ಕಲೆಗಾರಿಕೆ ಬೆಳೆದು ಬರಲು ಪೂರಕವಾಗಿರ ವುದಿಲ್ಲ. ಅಂತೆಯೇ ಇವುಗಳನ್ನು ಆಯಾ ಪ್ರದೇಶದ 
ಬಹುದು. ಇಷ್ಟಾದರೂ ಈ  ಕಲಾಸರಂಸರೆಯಲ್ಲಿ ವಿಶಿಷ್ಠ ಕಲೆಯಾಗಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡು 
ಆಗಮೋಕ್ತ ಪ್ರತಿಮಾ ಲಕ್ಷಣದ ಎಲ್ಲ ವಿನರಗಳು ವುದು ಅಗತ್ಯ ಎಂದು ಶೋರಿಸುವುದಷ್ಟೆ ಈ ಪ್ರಬಂಧದ 
ಶಾಸ್ತ್ರಬದ್ಧವಾಗಿ ಪಡೆದಿದೆ. ಎಂದು ಹೇಳಲಾಗು ಉದ್ದೇಶ. 


ಈ ಲೇಖನವನ್ನು ಬರೆಯುವಾಗ ಸಲಹೆ ನೀಡಿದ ಡೌ: ಹೆಚ್‌, ರಘುನಾಥ್‌ ಭಟ್‌ರನರಿಗೆ ನನ್ನ ಕೃತಜ್ಞತೆಗಳು. 


ಇತಿಹಾಸ ದರ್ಶನ ೧೦೭ 


